ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆ, ರಹಿತ ಪ್ರಶ್ನೆ 
ದಿನಾ೦ಕ: 17-03-2021 ಪ್ರಶ್ನೆ ಸಂಖ್ಯೆ: 1272(1418) 


ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀಮತಿ ಎಸ್‌.ವೀಣಾ ಅಚ್ಚಯ್ಯ (ವಿಧಾನಸಭೆಯಿಂದ ಚುನಾಯಿತರಾದವರು) 


ಉತ್ತರ ನೀಡಬೇಕಾದ ದಿನಾಂಕ: 17-03-2021 

ಉತ್ತರಿಸುವ ಸಚಿವರು: ಸಮಾಜ ಕಲ್ಯಾಣ ಸಚಿವರು 

ವಿಷಯ:  ಅರೆಭಾಷೆಗೌಡ ಜನಾಂಗದ ಕುಲಶಾಸ್ಟ್ರೀಯ ಅಧ್ಯಯನ ಮಾಡುವ ಕುರಿತು 
(ಅ) ಕೂಡಗು, ಪುತೂರು, ಸುಳ್ಯ ಮತ್ತು ರಾಜ್ಯದ ಇತರೆಡೆ ವಾಸವಾಗಿರುವ ಅರೆಭಾಷೆ ಗೌಡ 
ಜನಾಂಗದ ಕುಲಶಾಸ್ಟ್ರೀಯ ಅಧ್ಯಯನ ಕಾರ್ಯ ಪ್ರಾರಂಭಿಸುವ ಪ್ರಸ್ತಾವನೆ ಸರ್ಕಾರದ 
ಮುಂದಿದೆಯೇ; 
(ಆ) ಇದ್ದಲ್ಲಿ, ಸರ್ಕಾರ ಯಾವ ಕಾಲಮಿತಿಯೊಳಗೆ ಅರೆಭಾಷೆ ಗೌಡ ಜನಾಂಗದ 


ಕುಲಶಾಸ್ಟ್ರೀಯ ಅಧ್ಯಯನ ಕಾರ್ಯ ಪ್ರಾರಂಭಿಸುವ ಕುರಿತು ಆದೇಶ ಹೊರಡಿಸಲು ಕ್ರಮ 
ಕೈಗೊಳ್ಳುವುದು? 


